ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿ/ನೌಕರರ ಜೀಷ್ಮತೆ ನಿಗದಿಪಡಿಸುವ ಬಗ್ಗೆ 


ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಲೇತ್ರ):- 
788 (726) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 01-07-1984ರ ನ೦ತರ ದಿನಗೂಲಿ ನೌಕರರಾಗಿ ಸೇರಿದ್ದ ನೌಕರರಿಗೆ 
ಸಂಬಂಧಹಪಟ್ಟಿಂತೆ ಸುಪೀೀಂಕೋರ್ಟ್‌ ಆದೇಶ ಸಂಖ್ಯೆ (ಸಿಎ ನ೦. 3595-3612/1999), ದಿನಾ೦ಕ: 10-04- 
2006)ರ ಆದೇಶ ಪ್ಯಾರಾ ನಂ. 46ರಲ್ಲಿ ಇಲಾಖೆಗೆ ನಿರ್ದಿಷ್ಟವಾಗಿ ನಿಗದಿಪಡಿಸಿದ್ದ ತೀರ್ಪಿನ ವಿರುದ್ಧ 
ಸಕ್ರಮಾತಿ ಮಾಡಿರುವುದು ನಿಜವೇ ; ಇದ್ದಲ್ಲಿ, ತೀರ್ಪಿನ ವಿರುದ್ದ ಸಕ್ರಮಾತಿ ಮಾಡಲು ಕಾರಣಗಳೇನು; 


(ಆ) ಸುಪ್ರೀಂಕೋರ್ಟ್‌ ಆದೇಶ ಉಲ್ಲಂಘಿಸಿ ದಿನಗೂಲಿ ನೌಕರರಿಗೆ ಹಿಂದಿನ ದಿನಾಂಕಕ್ಕೆ ಜೀಷ್ಠ್ಮತೆಯನ್ನು 
ನಿಗದಿಪಡಿಸಿ ಸಕ್ರಮಾತಿ ಮಾಡಿರುವ ಲೋಪವನ್ನು ಸರಿಪಡಿಸಬೇಕೆಂದು ಪ್ರಕರಣ 
ಸಂಖ್ಯೆ:131/2016(ಸೇವೆ)ರಲ್ಲಿ ಕರ್ನಾಟಕ ರಾಜ್ಯ ಅನುಸೂಚಿನ ಜಾತಿಗಳ ಮತ್ತು ಅನುಸೂಚಿತ 
ಬುಡಕಟ್ಟುಗಳ ಆಯೋಗದಿಂದ ತೀರ್ಪು ನೀಡಿರುವುದು ನಿಜವೇ, ಇದರನ್ವಯ ಕೈಗೊಂಡಿರುವ 
ಕ್ರಮಗಳೇನು; 


(ಇ) ಸದರಿ ಆಯೋಗದ ತೀರ್ಪಿನನ್ವಯ ಕ್ರಮ ಕೈಗೊಳ್ಳಲು ವಾಣಿಜ್ಯ ತೆರಿಗೆ ಇಲಾಖೆಯು ಯಾವ 
ದಿನಾಂಕದಂದು ಹಣಕಾಸಿನ ಇಲಾಖೆಗೆ ಅಭಿಪ್ರಾಯ ಕೋರಿದೆ ; (ಪ್ರತಿ ನೀಡುವುದು) 


(ಈ) ಇದಕ್ಕೆ ಸಂಬಂಧಪಟ್ಟಿ ಕಡತ ಸಂಖ್ಯೆ: ಎಫ್‌ಡಿ 37ಸಿಎಸ್‌ಎಂ 2018 (ಕಂಪ್ಯೂಟಿರ್‌ ನಂ 97700) ಕೆ 
ಅಭಿಪ್ರಾಯ ನೀಡಲು ವಿಳ೦ಂಬವಾಗುತ್ತಿರಲು ಕಾರಣಗಳೇನು ; ಈ ಬಗ್ಗೆ ಅಭಿಪ್ರಾಯ ಕೋರಿ ಹಣಕಾಸಿನ 
ಇಲಾಖೆಯಿಂದ ಯಾವ್ಯಾವ ಇಲಾಖೆಗಳಿಗೆ ಕಳುಹಿಸಲಾಗಿದೆ ; ಆ ಇಲಾಖೆಗಳು ನೀಡಿರುವ ಅಭಿಪ್ರಾಯದ 
ಪ್ರತಿ ಒದಗಿಸುವುದು; ಪ್ರಸ್ತುತ ಕಡತವು ಯಾವ ಹಂತದಲ್ಲಿದೆ; (ಸಮಗ್ರ ವಿವರ ನೀಡುವುದು) 


(ಉ) ಯಾವ ನಿರ್ದಿಷ್ಠ ದಿನಾಂಕದಂದು ಅಭಿಪ್ರಾಯ ಬೀಡಿ ನೇರ ನೇಮಕಾತಿಯಾದ ನೌಕರರಿಗೆ 
ನ್ಯಾಯವನ್ನು ಒದಗಿಸಲಾಗುವುದು? 


